ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


ಶ್ರೀ ಕೆ. ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ 
ಹೊಂದಿದವರು) 
1908 


16.03.2022 
ಮಾನ್ಯ ಪಶುಸಂಗೋಪನೆ ಸಚಿವರು. 


(44 
[CN 


ತ್ತರ 


ರಾಜ್ಯದಲ್ಲಿ ಕೇಂದ್ರ ಸರ್ಕಾರ. ಪುರಸ್ಕೃತ ಮತ್ತು 
ರಾಜ್ಯ ವಲಯದ ಯೋಜನೆಗಳ ಅಡಿಯಲ್ಲಿ 


ಅನುಷಾ ನಗೊಳಿಸಲಾಗುತ್ತಿರುವ ಯೋಜನೆಗಳು 
ಯಾವುವು; (ಪೂರ್ಣ. ವಿವರ ನೀಡುವುದು) 


ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಪುರಸ್ಕೃತ ಮತ್ತು ರಾಜ್ಯ ವಲಯದ 
ಯೋಜನೆಗಳ : ಅಡಿಯಲ್ಲಿ ಲನುಷ್ಠಾನಗೊಳಿಸಲಾಗುತ್ತಿರುವ 
ಯೋಜನೆಗಳ ವಿವರ ಅನುಬಂಧದಲ್ಲಿ ನೀಡಿದೆ. 


ರಾಜ್ಯದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ 
ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರದಿಂದ ಕಳೆದ 3 
ವರ್ಷಗಳಲ್ಲಿ 'ಮತ್ತು ಪ್ರಸ್ತುತ ವರ್ಷದಲ್ಲಿ 
ದೊರೆತಿರುವ ನೆರವು: ಮತ್ತು ಸೌಲಭ್ಯಗಳು 
ಯಾವುವು; (ವರ್ಷವಾರು ಮತ್ತು 
ಯೋಜನಾವಾರು ಬಳಕೆ 
ಪೂರ್ಣ ಮಾಹಿತಿ ನೀಡುವುದು) 


ವಿವರದೊಂದಿಗೆ | 


ಕರ್ನಾಟಕ ಜಾನುವಾರು ಅಭಿವೃದ್ದಿ ಸಂಸ್ಥೆ ಸ್ಲೆಯ ವತಿಯಿಂದ 
ಅನುಷ್ಠಾನಗೊಳಿಸಲಾಗುತ್ತಿರುವ ಕೇಂದ್ರ ಪುರಸ್ಕಃ ತ ಯೋಜನೆಗಳು: 


1.ರಾಷ್ಟ್ರೀಯ ಗೋಕುಲ್‌ ಮಿಷನ್‌: ಶೇಕಡ 100 ಕೇಂದ್ರದ ಪಾಲು 
ಬಿಡುಗಡೆಯಾದ ಅನುದಾನ: (ರೂ ಲಕ್ಷಗಳಲ್ಲಿ) 


T0530 2020-21 2021-22 
ಬಿಡು ಬಿಡು ಬಿಡು - 
ಖಚು ಖರ್ಚು ಚು 
ಗಡೆ "| ಗಡೆ ಗಡೆ [ಮರ್ಜಿ 
756.47 | 685.15 [101.25 1101.25 | 1154.8] | 245.57 


2. ರಾಷ್ಟ್ರೀಯ ಜಾನುವಾರು ಮಿಷನ್‌: ಕೇಂದ್ರದ ಪಾಲು ಶೇಕಡ 
60 ಹಾಗೂ ರಾಜ್ಯದ ಪಾಲು ಶೇಕಡ 40 


"| ಬಿಡುಗಡೆಯಾದ ಅನುದಾನ: (ರೂ ಲಕ್ಷಗಳಲ್ಲಿ) 


2019-20 2020-21 2021-22. 
- ಬ 
ಬಿಡು" ರ್ಜ ಡು | ಖರ್ಚು | ಬಿಡುಗಡೆ ಖರ್ಚು 
ಗಡೆ 
ಗಡೆ 
919.304 | 919.304 0 0 ToL43 0 
(ಬಿಡುಗಡೆ 
ಹಂತದಲ್ಲಿ 
ರುತ್ತದೆ) 


3. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ: 
60 ಹಾಗೂ ರಾಜ್ಯದ ಪಾಲು ಶೇಕಡ 40 


ಕೇಂದದ ಪಾಲು ಶೇಕಡ 


ಕಸಂ. ವರ್ಷ ಅನುದಾನೆ ಬಿಡುಗಡೆ 
(ರೂ ಕೋಟಿಗಳಲ್ಲಿ) 
1: |2019-20 34.58 
2 |2020-21 23.82 
3 2021-22 2.50 


4. ASCAD: ಕೇಂದ್ರದ ಪಾಲು ಶೇಕಡ 60 ಹಾಗೂ ರಾಜ್ಯದ 


| ಪಾಲು ಶೇಕಡ 40 


ಆಸ್ಟಾಹ್‌ ಕಾರ್ಯಕ್ರಮದಡಿ ಜಾನುವಾರುಗಳಲ್ಲಿ ಕಂಡುಬರುವ 
ಆರ್ಥಿಕ ಪ್ರಾಮುಖ್ಯತೆಯುಳ್ಳ ರೋಗಗಳಾದ ಕರುಳು ಬೇನೆ, 
ನೀಲಿನಾಲಿಗೆ ರೋಗ, ಗಳಲೆ ರೋಗ, ನೆರಡಿ ರೋಗ ಹಾಗೂ 
ರೇಬೀಸ್‌ ರೋಗಗಳ ವಿರುದ್ಧ ಲಸಿಕೆಗಳನ್ನು ಹಾಕಲಾಗುತ್ತಿದೆ. 


5. PPR-CP: ಕೇಂದ್ರದ ಪಾಲು ಶೇಕಡ'60 ಹಾಗೂ ರಾಜ್ಯದ 
ಪಾಲು ಶೇಕಡ 40 | 
ಪಿ.ಪಿ.ಆರ್‌-ಸಿ.ಪಿ ಕಾರ್ಯಕ್ರಮವನ್ನು ಅನುಷ್ಠಾನ 
ಗೊಳಿಸಲಾಗುತ್ತಿದ್ದು, ಸದರಿ ಕಾರ್ಯಕ್ರಮದಡಿ ಪಿ.ಪಿ.ಆರ್‌ ರೋಗದ 
ವಿರುದ್ಧ ಲಸಿಕೆ ಹಾಕಲಾಗುವುದು. ' 


ASCAD ಹಾಗೂ PPR-CP ಯೋಜನೆಯ ಸೌಲಭ್ಯಗಳ ವಿವರ 


ಈ ಕೆಳಕಂಡಂತಿದೆ. 
2019-20 2020-21 . 2021-22 
ಫೆಬವರಿ-2022 
ರ 
, ಅಂತ್ಯದವರೆಗೆ 
ಬಿಡುಗಡೆ ಮೆಚ್ಚ ಬಿಡುಗಡೆ ಮೆಚ್ಚಿ ಬಿಡುಗ ಮೆಚ್ಚಿ 
ಡೆ 
1685.03 | 1541.32 1 2688.19 | 2438. | 413.71 | 292. 
: ) 58 ಮ 38 
213.6 | 212.39 185.11 | 0 | 308.5 |-209. 
2 53 |, 


ರಾಜ್ಯ ಸರ್ಕಾರ ಗೋ-ಸಂರಕ್ಷಣೆ ಕಾಯ್ದೆ 
ಜಾರಿಗೆ ತಂದ ನಂತರ, ಗೋಶಾಲೆಗಳನ್ನು 
ತೆರೆಯಲು ಮತ್ತು ನಿರ್ವಹಿಸಲು ಕಳೆದ 2 
ವರ್ಷಗಳಿಂದ ಕೇಂದ್ರ ಸರ್ಕಾರದಿಂದ 
ಪಡೆದಿರುವ ಅನುದಾನವೆಷ್ಟು) (ಪೂರ್ಣ 
ಮಾಹಿತಿ ನೀಡುವುದು) 


"ರಾಜ್ಯ ಸರ್ಕಾರ ಗೋ-ಸಂರಕ್ಷಣೆ ಕಾಯ್ದೆ ಜಾರಿಗೆ ತಂದ ನಂತರ, 


ಗೋಶಾಲೆಗಳನ್ನು ತೆರೆಯಲು ಮತ್ತು ನಿರ್ವಹಿಸಲು ಕಳೆದ 2. 
ವರ್ಷಗಳಿಂದ ಕೇಂದ್ರ ಸರ್ಕಾರದಿಂದ ಯಾವುದೇ .ಅನುಬಾನ |" 
ಪಡೆದಿರುವುದಿಲ್ಲ. 


ಇ-ಪಸಂಮೀ 85 ಸಲೆವಿ 2022 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1908 ಕೈ. ಅನುಬಂಧ 


ರಾಜ್ಯವಲಯದ ಯೋಜನೆಗಳು 


ಕ್ರಸ ಯೋಜನೆಗಳು ವಿವರ 
1 Tಅನುಸೊಚಿತ ಜಾತಿಗಳ ಪರಿಶಿಷ್ಟ 'ಜಾತಿ'ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಹಾಲು 
ಉಪಯೋಜನೆ ಮತ್ತು ಬುಡಕಟ್ಟು | ಕರೆಯುವ ಯಂತ್ರ ಶೇ. 90 ರ ಸಹಾಯಧನದೊಂದಿಗೆ ವಿತರಿಸಲಾಗಿದೆ. 
ಉಪ ಯೋಜನೆ ಕಾಯ್ದೆ 2013ರ 
ಅನ್ವಯ ಬಳಕೆಯಾಗದ ಮೊತ್ತ 
7 [ಸಂಜರಾಷೋರ್‌ ಮತ್ತು ಇತರೆ] ಅ 'ಪರಜರಾಪೋಲ್‌ `'ಹಾಗೂ' ಇತರೆ ಗೋಶಾಲೆಗಳಲ್ಲಿರುವ ಪ್ರಾಣಿಗಳ 
ಗೋಶಾಲೆಗಳಿಗೆ ಬೆಂಬಲ ನಿರ್ವಹಣೆ, | 
ಪ್ರತಿ ಜಿಲ್ಲೆಗೆ ಒಂದರಂತೆ ಗೋಶಾಲೆ ನಿರ್ವಹಣೆ. ; 
7 ರ್ನಾಡ್‌ ಕರ ಮತ್ತ ಉಷ್ಣ ನಿಗಮದಲ್ಲಿ ನೌಂದಣಿಯಾಗರುವ ಕರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ 
ಅಭಿವೃದ್ದಿ ನಿಗಮ ನಿಯಮಿತ: "ಸಂಘಗಳ ಪರಿಶಿಷ್ಟ ಪಂಗಡದ ಸದಸ್ಯರುಗಳಿಗೆ 6+1 ಕುರಿ/ಮೇಕೆ ಘಟಕ 
ವಿತರಿಸುವುದು, 
ವಲಸೆ ಕುರಿಗಾಗರಿಗೆ ಸಂಚಾರಿ ಟೆಂಟ್‌, ಸೋಲಾರ್‌ ಟಾರ್ಚ್‌, ರಬ್ಬರ್‌ . 
ಪ್ಲೋರ್‌ ಮ್ಯಾಟ್‌ ಮತ್ತು ರೇನ್‌ ಕೋಟ್‌ ಸೇರಿದಂತೆ ಪರಿಕರಗಳ ಕಟ್‌ಗಳ 
ವಿತರಣೆ ಮಾಡಲಾಗುವುದು. 
ಕುರಿಗಾರರಿಗೆ ವೈಜ್ಞಾನಿಕ ಕುರಿ ಸಾಕಾಣಿಕೆಯಲ್ಲಿ ತರಬೇತಿ ನೀಡಲಾಗುವುದು. 
4” ಹಾಲು ಉತ್ಪಾದಕರಿಗೆ ಉತ್ತೇಜನೆ: ಹಾಲು `'ಉತ್ಪಾದನೆಗೆ` ಉತ್ತೇಜನ ನೀಡಲು ಕರ್ನಾಟಕ ಹಾಲು ಮೆಹಾ 
ಮಂಡಳಿಗೆ ಹಾಲು ಸರಬರಾಜು ಮಾಡುವ ಸದಸ್ಯರಿಗೆ ಪ್ರತಿ ಲೀಟರ್‌ಗೆ ರೂ. 
. 5/- ರಂತೆ ಪ್ರೋತ್ಸಾಹಧನ ನೀಡಲಾಗುವುದು. 
5 | ವಿಸರಣಾ ಘಟಕಗಳ ಮಾತ್ರಾ ಕರುಗಳ/ ಜಾನುವಾರು ಪ್ರದರ್ಶನ, ಹಾಲು ಕರೆಯುವ ಧಿ 
ಬಲಪಡಿಸುವಿಕೆ ಪ್ರಾಣಿ ಜನ್ಯ ರೋಗಗಳ ಜಾಗೃತಿ 'ಶಿಬಿರ ರೈತರ ತರಬೇತಿ ಮತ್ತು ಪ್ರವಾಸ, - 
_ - . . ಜಿಲ್ಲಾ ಮಟ್ಟದ ಪಶುಮೇಳ, ಜಾನುವಾರು ಜಾತ್ರೆ, ತಾಂತಿಕ ಸಂಕಿರಣ, . 
6 1 ಜಾನುವಾರುಗಳ ಆರೋಗ್ಯ ಶಿಬಿರ ಉಚಿತ ಫಾನವಾರು ಚಿಕಿತ್ಸಾ ಶಿಬಿರಗಳನ್ನು ಏರ್ಪಡಿಸುವ ಮೂಲಕ _ 
ಜಾನುವಾರುಗಳ ಆರೋಗ್ಯ ತಪಾಸಣೆ ಮಾಡಲಾಗುತ್ತಿದೆ. oy 
7 ಪಶು ಸಂಜೀವಿನಿ ಪೆಶುಪಾಲಕರ ಮನೆಯ ಬಾಗಿಲಲ್ಲಿ ರೋಗೆಗಸ್ಥ ಹಾನಾವಾರಗ್‌ಗೆ ನಿತಾಷೆ 
ತುರ್ತು "ಚಿಕಿತ್ಸೆ ನೀಡಲು 15 ಜಿಲ್ಲೆಗಳಲ್ಲಿ "ಸುಸಜ್ಜಿತ ಪಶುಚಿಕಿತ್ಪಾ 
. ವಾಹನ'ಗಳನ್ನು ಒದಗಿಸಲಾಗಿದೆ. 
8 1ಅಮೃತ'ಸಿರಿ ನಲಾಖೆಯ'ಎಲ್ಲಾ ಜಾನುವಾರು ಕ್ಷೇತ್ರಗಳಲ್ಲಿ ಹುಟ್ಟುವ ಹೆಚ್ಚುವರಿ ಹೆಣ್ಣು 
ಕರುಗಳನ್ನು/ ಕಡಸುಗಳನ್ನು/ ಹಸುಗಳನ್ನು ಪುಸ್ತಕ ಬೆಲೆಯ ಶೇಕಡ 25 ರಂತೆ 
ಜಿಲ್ಲೆಯ ರೈತರಿಗೆ, ದೇವದಾಸಿಯರಿಗೆ, ವಿಧವೆಯರಿಗೆ, ಶವ ಸಂಸ್ಥಾರ 
K ಕಾರ್ಮಿಕರಿಗೆ ವಿತರಣೆ ಮಾಡಲಾಗುವುದು. 
9 'ಅಮೃತ ಧಾರೆ ಇಲಾಖೆಯ ಎಲ್ಲಾ ಜಾನುವಾರು ಕ್ಷೇತ್ರಗಳಲ್ಲಿ ಹುಟ್ಟುವ ಹೆಚ್ಚುವರಿ ರಹಾ 


ಕರುಗಳನ್ನು/ ಬೀಜದ ಹೋರಿಗಳನ್ನು ಇಲಾಖೆ ನಿಗದಿ ಪಡಿಸಿದ. ಮಾರಾಟದ 
ಜೆಲೆಯಂತೆ ರೈತರಿಗೆ, ವಿತರಣೆ ಮಾಡಲಾಗುವುದು. 


10 


ಪ್ರಾಣಿಕಲ್ಮಾಣ ಸಹಾಯವಾಣಿ 


ಜಾನುವಾರುಗಳಿಗೆ 24/7 ನಿರಂತರ ಸೇವೆಯನ್ನು ಒದಗಿಸಲು ಪಶುಪಾಲನಾ 
ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ ರೈತರು 
ಸಹಾಯವಾಣಿಯನ್ನು ಪ್ರಾರಂಭಿಸಲಾಗಿದ್ದು ಸಹಾಯವಾಣಿ ಸಂಖ್ಯೆ 
8277100200 ಮೂಲಕ ಸಂಪರ್ಕಿಸಿ ಇಲಾಖೆಯ ತಾಂತ್ರಿಕ ಸೇವೆಯನ್ನು 
ಪಡೆಯಬಹುದಾಗಿದೆ. 


11 


ಕೃತಕ ಗರ್ಭಧಾರಣೆ 


ರಾಜ್ಯದಲ್ಲಿರುವ ಎಲ್ಲಾ ಪಶುವೈದ್ಯಕೀಯ ಸಂಸ್ಥೆಗಳಲ್ಲಿ ಕೃತಕ ಗರ್ಭಧಾರಣೆ 
ಮಾಡಲಾಗುತ್ತಿದೆ. 


ಕೇಂದ್ರ ಪುರಸ್ಕೈತ' ಯೋಜನೆಗಳು : 


ಲಸಿಕಾ ಕಾರ್ಯಕ್ರಮ 


* ಗುರುತಿಸಲ್ಪಟ್ಟ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಲಸಿಕೆ ಹಾಕುವುದು. 

* ಕಾಲುಬಾಯಿಜ್ಜರ ಮತ್ತು ಕಂದುರೋಗಗಳ: ವಿರುದ್ಧ ಲಸಿಕಾ 
ಕಾರ್ಯಕ್ರಮಕ್ಕೆ ಶೇ. 100 ಕೇಂದ್ರದ ಅನುದಾನ 

* ಆಸ್ಕ್ಯಾಡ್‌ ಯೋಜನೆಯಡಿಯಲ್ಲಿ ಶೇ. 60 ಕೇಂದ್ರದ ಪಾಲು ಹಾಗೂ 
ಶೇ. 40 ರಾಜ್ಯದ ಪಾಲು ಅನುಪಾತದಲ್ಲಿ ಅನುದಾನ (ಗಳಲೇರೋಗ, 
ಚಪ್ಪೆರೋಗ, ಕರುಳುಬೇನೆ, ನೆರಡಿರೋಗಗಳ ವಿರುದ್ಧ . ಲಸಿಕೆ 
ಹಾಕುವುದು.) ” 

* ಎಏ.ಪಿ.ಆರ್‌ ರೋಗದ ವಿರುದ್ದ ಲಸಿಕಾ ಕಾರ್ಯಕ್ರಮಕ್ಕೆ ಶೇ. 60 
ಕೇಂದದ ಪಾಲು ಹಾಗೂ ಶೇ. 40 ರಾಜ್ಯದ ಪಾಲು ಅನುಪಾತದಲ್ಲಿ 
ಅನುದಾನ 


ರಾಷ್ಟ್ರೀಯ ನಾವಾರು ಮಿಷನ್‌ (ೇಂದ್ರ 
ಪುರಸ್ಥಕೃತ ಯೋಜನೆ): 


* ವಿಪತ್ತು ನಿರ್ವಹಣೆ`ಜಾನುವಾರು ವಿಮಾ ಯೋಜನೆ, 


ಜಾನುವಾರು ಗಣತಿ 


* ಜಾನುವಾರು ಗಣಪತಿಯು ರಾಷ್ಟ್ರೀಯ ಕಾರ್ಯಕ್ರಮವಾಗಿದ್ದು, 
ಐದು ವರ್ಷಗಳಿಗೊಮ್ಮೆ ಜಾನುವಾರು ಗಣತಿಯನ್ನು ಹ 
ಸರ್ಕಾರದ ಮಾರ್ಗಸೂಚಿಯಂತೆ 1919-20ನೇ ಸಾಲಿನಿಂದ 
ನಡೆಸಲಾಗುತ್ತಿದೆ. 

* ಜಾನುವಾರು ಗಣತಿಯು ಕೇಂದ್ರ ವಲಯ 
ಯೋಜನೆಯಾಗಿರುತ್ತದೆ(100%). NE 

* ಜಾನುವಾರುಗಳ ತಳಿವಾರು, ಪ್ರಬೇಧವಾರು, ಲಿಂಗವಾರು, 
ವಯೋಮಾನವಾರು ಮಾಹಿತಿ ಮತ್ತು ಕುಕ್ಕುಟಗಳ ಮಾಹಿತಿಯನ್ನು 
ಸಂಗಹಿಸುವುದು. 


ಮಾದರಿ ಸನಾಣ್ಞೆ ಯೋಜನೆಯಡ, 
ಸ, ಮೊಟ್ಟೆ ಮತ್ತು 

ಉಣ್ಣೆ PN ಅಂದಾಜುಗಳು: 

(ಕೇಂದ್ರ- 50%: ರಾಜ್ಯ-50%) 


* ಹಾಲು, ಮೊಟ್ಟೆ, ಮಾಂಸ ಮತ್ತು ಉಣ್ಣೆ ಉತ್ಪಾದನೆಯ ಬಗೆಗಿನ 
ಅಂದಾಜುಗಳನ್ನು ಮೂರು ಯತುಗೆಳಲ್ಲಿ' ಬೇಸಿಗೆ, ಮಳೆ ಹಾಗೂ |: 
ಚಳಿಗಾಲಗಳಾಗಿ ವಿಂಗಡಿಸಿ ಇದಕ್ಕಾಗಿಯೇ ಆಯ್ದ ಹಳ್ಳಿಗಳಿಂದ |: 
ಮಾಹಿತಿಗಳನ್ನು ಸಂಗ್ಯಹಿಸಿ ಕ್ರೋಢೀಕರಿಸಿ ಸರ್ಕಾರಕ್ಕೆ ಸಲ್ಲಿಸುವುದು. 


ರಾಷ್ಟ್ರೀಯ ಗೋಕುಲ ಮಿಷನ್‌ : 


ರಾಷ್ಟ್ರೀಯ ದನ ಮತ್ತು ಎಮ್ಮೆ ತಳಿ ಅಭಿವೃದ್ಧಿ 
ಕಾರ್ಯಕ್ತಮ: 


ರಾಷ್ಟ್ರೀಯೆ ಗೋಕುಲ ಮಿಷನ್‌ ಯೋಜನೆಯಡಿ, ರಾಷ್ಟ್ರೀಯ ದನ ಮೆತ್ತು 
ಎಮ್ಮೆ ತಳಿ ಅಭಿವೃದ್ಧಿ ಕಾರ್ಯಕ್ರಮ (ಎನ್‌.ಪಿ.ಬಿ.ಬಿ.) 2015-16ನೇ 
ಸಾಲಿನಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ. ಎನ್‌.ಪ.ಬಿ.ಬಿ. ಯೋಜನೆಯಡಿ 
ಇಲಾಖೆ ಹಾಗೂ ಕಿ.ಎಂ.ಎಫ್‌ . ವತಿಯಿಂದ ಕೃತಕ ಗರ್ಭಧಾರಣೆ ಹಾಗೂ 


"ಇತರೆ ಪಶುವೈದ್ಯಕೀಯ ಸೇವೆ ದೊರಕದ ಸ್ಥಳಗಳಲ್ಲಿ ಮೈತ್ರಿ 


ಕಾರ್ಯಕರ್ತರನ್ನು (Multipurpose Artificial Insemination 
Technicians in Rural India) ಆಯ್ಕೆ ಮಾಡಿ 2015-16ನೇ 
ಸಾಲಿನಿಂದ 2021-22 ಸಾಲಿನವರೆಗೆ ಒಟ್ಟು 1329 ಮೈತ್ರಿ ಕಾರ್ಯಕರ್ತರಿಗೆ 
ಕೃತಕ ಗರ್ಭಧಾರಣೆಯಲ್ಲಿ ತರಬೇತಿಯನ್ನು ನೀಡಲಾಗಿರುತ್ತದೆ. 


ರಾಷ್ಟ್ರೀಯ ಗೋಕುಲ'ಗ್ರಾಮ ಸ್ಥಾಪನೆ: 


ರಾರ್ಟಹು ಗೊಕುಲ್‌ ಗಾಮ ನರ್ನಾ್‌ವರಡ ನವ್‌ ಮಹಲ್‌ ತಳಿ 
ಅಭಿವೃದ್ಧಿಗಾಗಿ ಲಿಂಗದಹಳ್ಳಿ ಕ್ಷೇತ್ರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಗೋಕುಲ 
ಗ್ರಾಮ ಸ್ಥಾಪ ಪನೆಗೆ ಒಟ್ಟು ರೂ 310. 00 ಲಕ್ಷ ಅನುದಾನವನ್ನು ಕೆ ಆರ್‌ ಐ 
ಡಿಎಲ್‌ ಸಂಸ್ಥೆ ಸ್ಲೆಗೆ ಮೂಲ ಸೌಕರ್ಯ ಅಭಿವೃ ದ್ರಿ ಗೆ 
ಬಿಡುಗಡೆಗೊಳಿಸಲಾಗಿರುತ್ತದೆ. ” 


ಭಾರತ 
ಗರ್ಭಧಾರಣೆ ಕಾರ್ಯಕ್ರಮ 


ಸರ್ಕಾರದ ರಾಷ್ಟ್ರೀಯ ಕೃತಕ 


ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲ್ಬುರ್ಗಿ, ಕೊಪ್ಪಳ, 
ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ ಮತ್ತು 
ಯಾದಗಿರಿ ಜಿಲ್ಲೆಗಳಲ್ಲಿ ಕಡಿಮೆ ಉತ್ಪಾದಕತೆಯ ದೇಶಿ ಮತ್ತು ಅನಿರ್ದಿಷ್ಟ 
ತಳಿಯ ದನ ಮತ್ತು ಎಮ್ಮೆಗಳನ್ನು ಉತ್ಕ ಷ್ಟ ತಳಿಯ ದೇಶಿ ತಳಿ ದನ ಮತ್ತು 
ಎಮ್ಮೆಯ ವೀರ್ಯವನ್ನು ಬಳಸಿ ತಂ” ಸಂವರ್ಧನೆ: ಮಾಡುವ ನಿಟ್ಟನ್ಲಿ 
ಕೃತಕ ಗರ್ಭಧಾರಣೆ ಸೌಲಭ್ಯವನ್ನು ರೈತರ ಮನೆ ಬಾಗಿಲಿಗೆ ಉಚಿತವಾಗಿ 
ತಲುಪಿಸಲಾಗಿದೆ. 


ರಾಜ್ಯದ ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್‌, ಡ್‌ಮಗಳೂರು: 


ಸಾಲಾ ಜಾನುವಾರು ಮಿಷನ್‌": 


ಪತ್ತು ನಿರ್ವಹಣೆ ಜಾನುವಾರು ವಿಮಾ 


A 


ರಾಸುಗಳು ಆಕಸ್ಥಿಕವಾಗಿ ಮರಣ ಹೊಂದಿದಲ್ಲಿ ರೈತರಿಗೆ ಆಗುವ'ಆರ್ಥಿಕ 
ನಷ್ಟ ಭರಿಸುವ ಉದ್ದೇಶದಿಂದ ಜಾನುವಾರುಗಳಿಗೆ ವಿಮೆ ಸೌಲಭ್ಯವನ್ನು ಈ 
ಯೋಜನೆಯಡಿ ಒದಗಿಸಲಾಗುತ್ತದೆ. 

ಎನ್‌. ಎಲ್‌. ಎಂ. ಮಾರ್ಗ ಸೂಚಿಯ ಅನುಸಾರ ಪ್ರತಿ ಫಲಾನುಭವಿಯ 
ಗರಿಷ್ಠ 5 ರಾಸುಗಳನ್ನು ಅಥವಾ 50 ಕುರಿ/ಮೇಕೆ/ಹಂದಿ/ಮೊಲಗಳನ್ನು 
ವಿಮೆಗೆ ಒಳಪಡಿಸಬಹುದಾಗಿದ್ದು, ಎಪಿಎಲ್‌ ಫಲಾನುಭವಿಗಳಿಗೆ" 50% 
ಮತ್ತು ಬಿಪಿಎಲ್‌/ಎಸ್‌ಸಿ/ಎಸ್‌ ಸ್‌ಟಿ ಫಲಾನುಭವಿಗಳಿಗೆ 70% ಪ್ರೀಮಿಯಂ 
ಸಬಿಡಿಯನ್ನು ಒದಗಿಸಲು ಅವಕಾಶವಿರುತ್ತದೆ. 

2021-22 ನೇ ಸಾಲಿಗೆ ರೂ 1191.43 ಲಕ್ಷ 
ನಿರೀಕ್ಷಿಸಲಾಗಿದೆ -. 


ಹಣ ಬಿಡುಗಡೆಯನ್ನು 


ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ: 


Strengthening of Farmers 
Training Centres and creation of 
Infrastructure for skili 
development 


Creation of infrastructure for Training facility to the farmers at” 


Veterinary Inspector Training Centre, Hassan 


Strengthening of Veterinary assistant training centre, bellary 


Creation of infrastructure for training facility to the farmers at 
veterinary assistant training center at belagavi 


Construction'of building for farmers training Center, Bidar 


‘Comprehensive Development of 
sheep and Goat in Karnataka 


Establishment of Goat Farms for Milk Production of Marketing 
Infrastructure of include Goat Milk Procurement 


‘| Dairy & Dairy Infrastructure 
Development in Karnataka 


100 MTPD Capacity Milk Powder Plant with 12 LLPD capacity 
Liquied Milk Processing Unit at Kanva, Chennapattana Taluk 


Mysore Mega Dairy 


Strengthening Animal Health, 
Animal Breeding and Extension 
Services in Karnataka 


Strengthening of Disease Diagnosis Tffastrictire by Supply of 
Digital WBC analyzer and HB analyzer and Large/Small animal 
ultrasound scanning machines for spot disease diagnosis 


Strengthening of Existing Taluk veterinary Hospitals 


Supply of Large Animal colour Ultra Sound Scanning Machine to 
taluk veterinary Hospital 


Strengthening Frozen Semen 
Production Centers and Livestock 
breeding farms for genetic 
upgradation. 


Existing Frozen Semen Production Centers at State Livestock 
Breeding and Training Center, Hesaraghatta. 


State Semen Production Center, Hessaraghatta 


Supply of eight liquid nitrogen silos for cold chain maintenance and 
storage of frozen semen 


Bull Mother Farm at Hullenahalli 


Bull Mother farm at Lingadahalli, Chikkamagalur District 


Establishing three new Amruthmahal cattle breeding centres at 
Bilavala (Chikkamagalur district), Bidare (Hassan district), Kynodu 
(Chitradurga district). 


Procurement and distribution of Imported High Genetic Merit 
Holstein Friesian and Jersey breed Frozen Semen Doses for the 
bencfit of progressive dairy farmers in the State 


Piggery Development Programme 


6. Strengthening of existing pleory farms and make these as self 
sustainable by utilizing the farm revenue at Hessaraghatta 
"7. | Pashu Bhagya :- Animal Induction | Assistance to SC/ST beneficiaries for induction of dairy animals (2 
Programme crossbreed Cows/ Buffaloes) 
' Sheep and Goat Development by induction of 10+1 Shcep/Goat 
units to SC/ST Beneficiaries. 
Assistance to SC/ST beneficiaries for 500 broiler poultry units 
Fodder Development Programme | Supply of Chaff Cutter at subsidy rates set by GOI 
9. | Strengthening of Animal Upgradation of Vaccine storage, packing and dispatch at bangalore 
Vaccination and Diagnosis | JAH&VB 
Services in Karnataka Development of Recombinant Protien Based Diagnosis kits 
10. | Research and Extension Projects | Establishment of Model Feed Technology Unit, Fodder Museum 
of Veterinary University. and strengthening of Feed Analytical Laboratory for Knowledge 
and Skill Empowerment of Farmers to .augment livestock 
Productivity in Malnad Region 
11. | Formation of FPO Farmer’s producers organization KSWDCL-S. 304, KCPF- 1. 551 
& Piggery (Farms)- 1.06cr 
12. | Piggery Development Programme | Integrated Development of Piggery 
Strengthening and Construction of Department piggery farms at 
Kudige, Koila, Bangarpet and Kalasa. 
‘| 13. | Comprehensive Development of Feablishmont of Mobile meat and Meat RR stall 
” sheep and Goat in Karnataka 
IV | ASCAD: ೇಂದ್ರೆದೆ ಪಾಲು ಶೇಕಡ | ಆಸ್ಕಾಡ್‌ ಕಾರ್ಯಕ್ರಮದಡಿ ಹನ್‌ವಾಕಗಕ್ತು ಕಂಡುಬರುವ. ಆರ್ಥಿಕ 
60 ಹಾಗೂ ರಾಜ್ಯದ ಪಾಲು ಶೇಕಡ 40 | ಪ್ರಾಮುಖ್ಯತೆಯುಳ್ಳ ರೋಗಗಳಾದ ಕರುಳು ಬೇನೆ,' ನೀಲಿನಾಲಿಗೆ ರೋಗ, 
ಗಳಲೆ ರೋಗ, ನೆರಡಿ ರೋಗ ಹಾಗೂ ರೇಬೀಸ್‌ ರೋಗಗಳ ವಿರುದ್ಧ 
ಲಸಿಕೆಗಳನ್ನು ಹಾಕಲಾಗುತ್ತಿದೆ. 
vy |PPR-CP: ಕೇಂದೆದೆ ಪಾಲು ಶೇಕಡ 0 | ಪಿ.ಪಿ.ಆರ್‌-ಸಿ. ನ್‌ರ್ಹಮನನ್ನಾ ಅನುಷ್ಠಾನ ಗೊಳಿಸಲಾಗುತ್ತಿದ್ದು, ಸದರಿ 
"| ಹಾಗೂ ರಾಜ್ಯದ ಪಾಲು ಶೇಕಡ 40 ಕಾರ್ಯಕ್ರಮದಡಿ ಪಿ ಪಿ.ಆರ್‌ ರೋಗದ ವಿರುದ್ಧ ಲಸಿಕೆ ಹಾಕಲಾಗುವುದು. 


